ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ. 
ಉತ್ತರಿಸಬೇಕಾದ ಸಚಿವರು 


: ಶ್ರೀ ಮುನಿರಾಜುಗೌಡ ಪಿ.ಎಂ 
: 1304 

: 08-03-2022 

: ಸಹಕಾರ ಸಚಿವರು 


ಕ್ರಸಂ ಪಶ್ನೆ ಉತ್ತರ 

ಕೋಲಾರ"ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ 
ಅ) . | ಕೇಂದ್ರ ಸಹಕಾರ ಬ್ಯಾಂಕ್‌ ಕೋಲಾರ 

ಇಲ್ಲಿ ಸರ್ಕಾರದಿಂದ . ಹೆಚ್ಚಿಗೆ ಬಡ್ಡಿ ಹೌದು, ಬಂದಿದೆ. 

ವಸೂಲಿ (€೦॥೩iMm) ಮಾಡಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; . 

ಈ ಬಗ್ಗೆ ಜಂಟಿ ನಿಬಂಧಕರು `ಕಲಂ| ಸೋಲಾರ ಮತ್ತು "`'ಚಿಕ್ಕಬಳ್ಳಾಪುರ `'ಜಿಲ್ಲಾ' ಕೇಂದ್ರ ಸಹಕಾರ 
ಆ) |65 ರ ದಿನಾಂಕ:2110.2021 ರ| ಬ್ಯಾಂಕಿನ ಕೆ.ಜಿ.ಎಫ್‌ ಶಾಖೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ರಾಜ್ಯ 


-ವೆಡೆಸದಿರಲು 


ಪರಿವೀಕಣೆ 
A 


ಕಾರಣವೇನು? 


| ಬೆಂಗಳೂರು ನಗರ 


ಮತ್ತು ಕೇಂದ್ರ ಸರ್ಕಾರದಿಂದ ನಿಗಧಿಪಡಿಸಿರುವ ಬಡ್ಡಿದರಕ್ಕಿಂತ 
ಬ್ಯಾಂಕಿನವರು ಹೆಚ್ಚು ಬಡ್ಡಿ ಕ್ರೈಂ ಮಾಡಿರುತ್ತಾರೆಂದು ಆರೋಪಿಸಿ 
ಮಾಜಿ ಶಾಸಕರಾದ ಶ್ರೀ ವೈ ಸಂಪಂಗಿ ಇವರು ನಿಬಂಧಕರಿಗೆ 
ದೂರನ್ನು ನೀಡಿರುತ್ತಾರೆ. 


ಸದರಿ ದೂರರ್ಜೀಿ ಆಧಾರದ ಮೇಲೆ ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು, ಬೆಂಗಳೂರು ಪ್ರಾಂತ ಇವರು ಸಹಕಾರ ಸಂಘಗಳ 
ಉಪ ನಿಬಂಧಕರು ಹಾಗೂ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ 
ಸಹಕಾರ ಗ್ರಾಹಕರ ಮಹಾಮಂಡಳ, ಬೆಂಗಳೂರು ಇವರನ್ನು ಕಲಂ 
65 ರ ಪರಿವೀಕ್ಷಣಾಧಿಕಾರಿಯಾಗಿ ದಿ:21.10.2021 ರಂದು ನೇಮಿಸಿ 
ಆದೇಶ ಹೊರಡಿಸಲಾಗಿತ್ತು. 


ಆದರೆ ಸದರಿ ಅಧಿಕಾರಿಯು ದಿನಾಂಕ:09.11.2021 ರಂದು 
ಜಂಟಿ ನಿಬಂಧಕರಿಗೆ ಮನವಿ ಸಲ್ಲಿಸಿ, ತಾವು ಎರವಲು ಸೇವೆಯ 
ಮೇಲೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಪರಿವೀಕ್ಷಣೆ 
ಕಾರ್ಯ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿದ್ದರಿಂದ ಸದರಿ 
ಪರಿವೀಕ್ಷಣಾಧಿಕಾರಿಯನ್ನು ಬದಲಾಯಿಸಿ ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು, ಬೆಂಗಳೂರು ಪ್ರಾಂತ ಇವರು ದಿನಾಂಕ:18-11-2021 
ರಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು, 4ನೇ ವಲಯ, 
ಜಿಲ್ಲೆ ಇವರನ್ನು ಕಲಂ 6 ರ 
ಪರಿವೀಕ್ಷಣಾಧಿಕಾರಿಯಾಗಿ ನೇಮಿಸಿದ್ದು, ಪ್ರಸ್ತುತ ಪರಿವೀಕ್ಷಣೆಯು 
ಪ್ರಗತಿಯಲ್ಲಿರುತ್ತದೆ. 


~ನಿ4. Aum 
(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


